ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2514 

ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎತಿಷ್ಟೇಸ್ವಾಮಿ( ನಾಮ ವಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 31.03.2021 

ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


pe) k ಪ್ರಶ್ನೆ 


| ಕೇಂದ್ರ ಸರ್ಕಾರವು ಜಸ್ಕಿಸ್‌ 
ಜಿ. ರೋಹಿಣಿಯವರ ನೇತೃತ್ವದಲ್ಲಿ ಇತರೆ 
ಹಿಂದುಳಿದ ವರ್ಗಗಳಲ್ಲಿ ಒಳ 
ಮೀಸಲಾತಿಯನ್ನು ಗುರುತಿಸಿ, ಶಿಫಾರಸ್ಸು 
ಮಾಡಲು ಆಯೋಗವನ್ನು ರಚಿಸಿರುವುದು 
ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ 


ಬಂದಿದ್ದಲ್ಲಿ, ಈ ಆಯೋಗವು ಸರ್ಕಾರದಿಂದ 
ರಾಜ್ಯದಲ್ಲಿನ ಹಿಂದುಳಿದ ವರ್ಗಗಳ ಬಗ್ಗೆ 
ಕೋರಿರುವ ಅಂಕಿ-ಅಂಶ, ಆಯೋಗದ 
ವರದಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ 
ಹಾಗೂ ಸರ್ಕಾರದಿಂದ ಒದಗಿಸಿರುವ 
ಮಾಹಿತಿಗಳ "ಬಗ್ಗೆ ಪೂರ್ಣ ಮಾಹಿತಿ 
ನೀಡುವುದು; 


ಜಸ್ಟೀಸ್‌ ಜಿ. ರೋಹಿಣಿಯವರ ನೇತೃತ್ವದ 
Commission to Examine Sub-Categorization of 
೦8೦s (C£ES0B) ಆಯೋಗವು ಕರ್ನಾಟಕ ರಾಜ್ಯಕ್ಕೆ 
ಸಂಬಂಧಿಸಿದಂತೆ, ಕೇಂದ್ರ ಸರ್ಕಾರದ ಇತರೆ 
ಹಿಂದುಳಿದ ವರ್ಗಗಳ  ಜಾತಿಪಟ್ಟಿಯಲ್ಲಿರುವ 
ಜಾತಿಗಳ ಬಗ್ಗೆ ಆಕ್ಷೇಪಣೆ ಮಾಡಿದ್ದು, ಸದರಿ 
ಆಕ್ಲೇಪಣೆಗಳಿಗೆ ಆಯೋಗದ ಅಬಿಪ್ರಾಯ 
ನೀಡುವಂತೆ ಕೋರಿರುತ್ತಾರೆ. " 


ಈ ಹಿನ್ನೆಲೆಯಲ್ಲಿ ೮೯:೦8 ಆಯೋಗವು 
ಕೋರಿರುವ ಎಲ್ಲ ಆಕ್ಷೇಪಣೆಗಳಿಗೆ 
ಮಾಹಿತಿ/ಅಬಿಪ್ರಾಯವನ್ನು :. ಕರ್ನಾಟಕ ರಾಜ್ಯ 
ಹಿಂದುಳಿದ ವರ್ಗಗಳ ಆಯೋಗವು ಸಿದ್ದಪಡಿಸಿ 
ವರದಿಯನ್ನು ದಿನಾಂಕ:02.06.2021ರಂದು ಇ- 
ಮೇಲ್‌ ಮೂಲಕ C£SOB, New Delhi, ಇವರಿಗೆ 
ಮಾಹಿತಿಯನ್ನು ಸಲ್ಲಿಸಲಾಗಿದೆ. 


ಈ ಆಯೋಗವು ರಾಜ್ಯಕ್ಕೆ ಬೇಟಿ ನೀಡಿ, 
ಹಿಂದುಳಿದ ಸಮುದಾಯದ 
ಮುಖಂಡರಿಂದ, ಸಂಘ-ಸಂಸ್ಥೆಗಳಿಂದ, 
ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಂದ ಹಾಗೂ 
ಇತರೆ ಹಿತಾಸಕ್ತಿಯುಳ್ಳವರಿಂದ ಅಭಿಪ್ರಾಯ, 
"ಸಲಹೆ-ಸೂಚನೆ ಪಡೆದಿದೆಯೇ? (ಸಂಪೂರ್ಣ 
ವಿವರ ನೀಡುವುದು) 


ಪಡೆದಿರುವುದಿಲ್ಲ. 


ಸಂಖ್ಯೆ:ಹಿಂವಕ 109 ಬಿಸಿಎ 2021 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಸ್ಥಾ ಸಂಹಿನದು) 


